ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 


939 


ಸದಸ್ಯರ ಹೆಸರು : ಎಐನ್‌.ಎಸ್‌.ಬೋಸ್‌ರಾಜು 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 12.03.2020. 
ಉತ್ತರಿಸುವ ಸಚಿವರು. : ಮಾನ್ಯ ಮುಖ್ಯಮಂತ್ರಿಯವರು 
ಕ್ರ.ಸಂ , ಪ್ರಶ್ನೆ ಉತ್ತರ 

(ಅ) | ಪ್ರಾದೇಶಿಕ ಪತಿಕೆಗಳನ್ನು| ಪ್ರಾದೇಶಿಕ ಪತ್ರಿಕೆಗಳನ್ನು ಪ್ರೋತ್ಸಾಹಿಸಲ ಸರ್ಕಾರ 
`ಪೋತ್ಠಾಹಿಸಲು ಸರ್ಕಾರ! ತೆಗೆದುಕೊಂಡ ಕ್ರಮಗಳ ವಿವರ: 
ಕೈಗೊಂಡಿರುವ ಕ್ರಮಗಳೇನು; * ಪ್ರಾದೇಶಿಕ ಪತ್ರಿಕೆಗಳನ್ನು ಪ್ರೋತ್ಸಾಹಿಸಲು 

ಜಾಹೀರಾತು ಅನುಷ್ಠಾನ ನಿಯಮಗಳು- 2014ನ್ನು 

ಜಾರಿಗೆ ತರಲಾಗಿದೆ. 

* ಸದರಿ ವಿಯಮಗಳನ್ನಯ ಪ್ರಾದೇಶಿಕ ಪತಿಕೆಗಳಿಗೆ 

"ಪ್ರತಿ ಚ.ಸೆಂ.ಮೀ ಗೆ ಕನಿಷ್ಠ ರೂ.36/-ರಿಂದ ಗರಿಷ್ಟ 

ರೂ. 74/-ಕೈ ನಿಗದಿಪಡಿಸುವ ಮೂಲಕ ಶೇ 50 ರಷ್ಟು 

ಜಾಹೀರಾತು ದರ ಏರಿಸಲಾಗಿದೆ. 

*ಪ್ರಾದೇಶಿಕ ಪತ್ರಿಕೆಗಳಿಗೆ ಪ್ರತಿ 2 ವರ್ಷಕ್ಕೊಮ್ಮೆ 
ಈಸ ಶೇ.12 ರಷ್ಟು ಜಾಹೀರಾತು ದರವನ್ನು ಏರಿಕೆ 

ಮಾಡಲಾಗುತ್ತದೆ. 

*ರೂ.50.00 ಲಕ್ಷಗಳ ಮೊತ್ತದವರೆಗಿನ ಟೆಂಡರ್‌ 
ನ್‌್‌ ಗಳನ್ನು “ಪ್ರದೇಶಿಕ ಪತಿಣೆಗಳಿಗೆ" ಬಿಡುಗಡೆ 

ಮಾಡಲಾಗುತ್ತದೆ. 

*ಪ್ರಾದೇಶಿಕ ಪತ್ರಿಕೆಗಳಿಗೆ ಕಾಲಿಕಾಲಕೈ ಆಕರ್ಷಕ 

ಜಾಹೀರಾತುಗಳನ್ನು ಬಿಡುಗಡೆ ಮಾಡಲಾಗುತಿದೆ. 

(ಆ) . | ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್‌| ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್‌ ಪಾಸ್‌ ನೀಡುವ 
ಪಾಸ್‌ ಸೌಲಭ್ಯ ನೀಡಲು ಸರ್ಕಾರ| ಪ್ರಸ್ತಾವನೆ ಸರ್ಕಾರದ ಪರಿಶೀಲನಾ ಹಂತದಲ್ಲಿದೆ. 
ತೆಗೆದುಕೊಂಡ ಕ್ರಮಗಳೇನು; 

(ಇ) | ಮಾಧ್ಯಮಗಳ ಜಾಹೀರಾತು. ನೀತಿ ಸರ್ಕಾರದ ಆದೇಶ ಸಂಖ್ಯ: ಕಸಂಪವಾಪು/69/ 
ಕಾರ್ಯರೂಪಕ್ಕೆ ತರಲು ಸರ್ಕಾರ| ವಾಪ್ರಜಾ/2013, ದಿ:10-09-2017ರಲ್ಲಿ ಜಿಲ್ಲಾ ಮತ್ತು 
ತೆಗೆದುಕೊಂಡ ಕ್ರಮಗಳೇನು; ಪ್ರಾದೇಶಿಕ ಪತ್ರಿಕೆಗಳ ಚಿಳವಣಿಗೆಗೆ ಪೂರಕವಾಗಿ 

ಜಾಹೀರಾತು ಅನುಷ್ಠಾನ ನಿಯಮಗಳು- 2014ನ್ನು 
ಜಾರಿಗೆ ತರಲಾಗಿದ್ದು, ಇವುಗಳ ಪರಿಷ್ಕರಣೆಗಾಗಿ ಪತ್ರಿಕಾ 
ಸಂಘ ಸಂಸ್ಥೆಗಳಿಂದ ಸಲಹೆಗಳನ್ನು ಆಹ್ವಾನಿಸಿದ್ದ 
ಮೇದೆಗೆ ಸಂಘ ಸಂಸ್ಥೆಗಳಿಂದ ಸಲಹೆಗಳು 
ಸ್ನೀಕೃತವಾಗಿದ್ದು, ಜಾಹೀರಾತು ಅಮಹಷ್ಮಾನ 
ವಿಯಮಗಳ ಪರಿಷ್ಠರಣೆಯು ಪರಿಶೀಲನಾ 
ಎಂ ಗ ದಿತಡವಿಣೆ. 

ಈ | ವರದಗಾರರಗೆ ನಿವೇಶನ ನೀಡುವ ವರದಗಾರರಿಗ  ನಿಷತನ ಷಾ ಪ್ರಸ್ತಾವನೆ 
ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ! ಸರ್ಕಾರದ ಮುಂದೆ ಇರುವುದಿಲ್ಲ. ಸಸ 
ಇದೆಯೇ; ಸರ್ಕಾರ ತಗೆಡುಸೂನಿ 

“| ತ್ರಮಗಳೇನು? 
KCI-PIP/56/2020-INFO-KC-SEC ನಾ 
ಚ೨ಪೆ- 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ. 


